ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 1408 


: ಶ್ರೀ ಆಯನೂರು ಮಂಜುನಾಥ್‌ 
. (ಪದವೀಧರರ ಕ್ಷೇತು 


. ಉತ್ತರಿಸುವ ದಿನಾಂಕ : 09-03-2022 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಪಂ : ಪ್ರಶ್ನೆ ಉತ್ತರ 


44 


po 


[ನನಗಾರು ನಗರ ಜಕ್ಸ' ನರ್‌ 


ತಾಲ್ಲೂಕು ವ್ಯಾಪ್ತಿಯಲ್ಲಿ ನಮೂನೆ-50 


ಮತ್ತು 53ರಲ್ಲಿ 2003-04 
: |ಬಗರ್‌ ಹುಕ್ಕುಂ ಸಮಿತಿಯಲ್ಲಿ 
“| ಅನುಮೋದನೆಗೊಂಡು, _-ಸಾಗುವಳಿ 


ಚೀಟಿಯನ್ನು - ಎಷ್ಟು -ಜನ ರೈತರಿಗೆ | 
| ನೀಡಲಾಗಿದೆ; .(ವಿವರವಾದ ಮಾಹಿತಿ 


[ 


fm 


ಚಂಗಳಾರುಾ ಸಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕು ವ್ಯಾಪ್ತಿಯಲ್ಲಿ | 
ನಮೂನೆ-50 ಮತ್ತು 53ರಡಿ 2003-04ನೇ ಸಾಲಿನಲ್ಲಿ ಬಗರ್‌ 
ಹುಕ್ಕುಂ ಸಮಿತಿಯಲ್ಲಿ ಒಟ್ಟು 35 ಪ್ರಕರಣಗಳು 
ಅನುಮೋದನೆಗೊಂಡಿದ್ದು, ಈ ಪೈಕಿ 24 ಜನ ರೈತರಿಗೆ ಸಾಗುವಳಿ 
ಚೀಟಿಯನ್ನು ನೀಡಲಾಗಿರುತ್ತದೆ. 


ಇ 


"| ಸಾಗುವಳಿ , ಚೀಟಿಯನ್ನು ಪಡೆದಿದ್ದು, 


ಇನ್ನುಳಿದ ರೈತರಿಗೆ ನೀಡದಿರಲು 
ಕಾರಣವೇನು; ಯಾವಾಗ ವಿತರಣೆ 
ಮಾಡಲಾಗುವುದು; ಈ ಬಗ್ಗೆ 
ಸರ್ಕಾರ ಕೈಗೊಂಡ ಕ್ರಮವೇನು? 
(ಸಂಪೂರ್ಣ ಮಾಹಿತಿ ನೀಡುವುದು) 


ಗುವ ನಾಡವನ್ನು ನಡವ ವಾ ಇರುವ ಪಾರಣ 
ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ 
ಶ್ರೀ ನಾರಾಯಣರೆಡ್ಡಿ ಮತ್ತು ಇತರೆ ಅರ್ಜಿದಾರರು ಆನೇಕಲ್‌ 


ತಾಲ್ಲೂಕು ಬಗರ್‌ ಹುಕ್ಕುಂ ಸಾಗುವಳಿ : ಸಮಿತಿಯಲ್ಲಿ 
ದಿನಾಂಕ:21.07.2021, 09.01.2003, 04.09.2003, 
03.02.2004, 03.04.2004, . 03.01.2003, . 28.08.2012, 


10.07.2012 ಮತ್ತು 03.04.1993 ರಲ್ಲಿ ಆಗಿರುವ ತೀರ್ಮಾನದಂತೆ 
ಸಾಗುವಳಿ ಚೀಟಿ ವಿತರಣೆಗಾಗಿ ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ 


ರಿಟ್‌ ಅರ್ಜಿ ಸಂ:15077/2020 ರಂತೆ ಪ್ರಕರಣವನ್ನು 
ದಾಖಲಿಸಿರುತ್ತಾರೆ. 
ಮಾನ್ಯ ಉಚ್ಛ ನ್ಯಾಯಲಯವು ರಿಟ್‌ ಅರ್ಜಿ 


ಸಂ:15077/2020ರಲ್ಲಿ ದಿನಾಂಕ:16.08.2021ರಂದು ಮಾಡಿರುವ 
ಆದೇಶದ ಸಾರಾಂಶ ಈ ಕೆಳಗಿನಂತಿದೆ. 


“Tahsildar is bound by the resolution of the 
committee for regularization of 
unauthorized occupation; however it is 
open to seek cancellation of the said grant 
or regularization in terms of rule 108-k at 
the hands of the Asst. Commissioner, . 


should there exist the grounds therefore.” 


[3 


£3 


ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್‌ 
| ಅರ್ಜಿ ಸ 15077/2020ರ ದಿನಾಂಕ:16.08.2021ರ ಆದೇಶದ 
| ವಿರುದ್ಧ ವಿಭಾಗೀಯ. ಪೀಠದಲ್ಲಿ. ಮೇಲ್ಮನವಿ ಸಲ್ಲಿಸಲು ಸರ್ಕಾರದ 
ಆದೇಶದ ಸಂ:ಆರ್‌ಡಿ 197 ಎಲ್‌ಜಿಎಕ್ಸ್‌ 2021, 
ದಿನಾಂಕ:30.12. ರಂತ: ಆದೇಶ ಮಾಡಲಾಗಿರುತ್ತದೆ. 


ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ, ಸರ್ಕಾರಿ ವಕೀಲರು 
ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್‌ 'ಅರ್ಜಿ 
ಸಂಖ್ಯೆ 15077/2020ರ ದಿನಾಂಕ: 16.08.2021ರ ಆದೇಶದಂತೆ 
ಬಗರ್‌ಹುಕುಂ ಸಾಗುವಳಿಯ ನಿರ್ಣಯಗಳನ್ನು ರದ್ದುಪಡಿಸಲು 
ಕೋರಿ ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966ರ 
ನಿಯಮ 108(ಕೆ)ರಡಿ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ 
ಪ್ರಕರಣ ದಾಖಲಿಸಲು" ನನು ಕಭಿ ನೀಡಿರುತ್ತಾರೆ. 


ಅದರಂತೆ, ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು” ದಕ್ಷಿಣ 
ಉಪವಿಭಾಗ ರವರ .' ನ್ಯಾಯಾಲಯದ ಪ್ರಕರಣ ಸಂಖ್ಯೆ 
ಎಲ್‌ಎನ್‌ಡಿ/ಆರ್‌.ಎ(ಎ)/02/2021-22ರಂತೆ ” ಕರ್ನಾಟಕ 8 
ಕಂದಾಯ ನಿಯಮಗಳು, 1966ರ ನಿಯಮ 108(ಕ)ರಡಿ ಪ್ರಕರಣ 
ದಾಖಲಿಸಲಾಗಿದ್ದು, ದಿನಾಂಕ:18.03.2022 'ರಂದು ಪ್ರಕರಣವು 
ವಿಚಾರಣೆಗೆ ನಿಗದಿಯಾಗಿದ್ದು, ಪ್ರಕರಣವು ವಿಚಾರಣಾ” ಹಂತದಲ್ಲಿ 
.ಬಾಕಿ ಇರುತ್ತದೆ. - 


Cp 


ಸಂಖ್ಯೆ; ಆರ್‌ಡಿ. 73 ಎಲ್‌ಜಿಕ್ಕೂ 2022 


ನ 
ಭುತಿ 


(ಆರ್‌. ಅಶೋಕ) 
_ ಕಂದಾಯ ಸಚಿವರು. 


| ಚನನ ಸಿಕೆ ನಚ್ಚಿ - ಂಹ , ೦. 9 Jesh. 

3 oo : 'ಫನನನ ನರು; - ಲ ಶ್ರೀ ಆಮೆನೊರಿ ಮರಳಿನಾಳು 

 ಚೆಂಗಳೂರು. ನಗರ ಜಿಲ್ಲೆ ಆನೇಕಲ್‌ ತಾಲ್ಲೂಕು ವ್ಯಾಪ್ತಿಯಲ್ಲಿ ಬಗರ್‌ ಹುಕುಂ ಸಮಿತಿಯಲ್ಲಿ 
ಅನುಮೋದನೆಗೊಂಡು ಸಾಗುವಳಿ ಚೀಟಿ ನೀಡುವ ಕುರಿತು ದಿನಾಂಕ:09.03.2022ರ ಚುಕ್ಕೆ ಗುರುತಿಲ್ಲದ 

ಔನನ್ನೆ ಸಂಖ್ಯೆ 1408ಗೆ ನೀಡಿದ ಉತ್ತರದಿಂದಾಗಿ ಉದ್ಭವಿಸಿದ ವಿಷಯದ ಕುರಿತು ಅರ್ಧಗಂಟೆ ಕಾಲಾವಧಿ 
ಚರ್ಚೆಗೆ ಮಾಹಿತಿ. 


ಪ್ರಶ್ನೆ: 
(ಅ) ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕು ವ್ಯಾಪ್ತಿಯಲ್ಲಿ ನಮೂನೆ-50 ಮತ್ತು 53ರಡಿ 


2003-04ನೇ ಸಾಲಿನಲ್ಲಿ ಬಗರ್‌ ಹುಕುಂ ಸಮಿತಿಯಲ್ಲಿ ಅನುಮೋದನೆಗೊಂಡ ಎಷ್ಟು ಜನ 
ರೈತರಿಗೆ ಸಾಗುವಳಿ ಚೀಟಿ ನೀಡಲಾಗಿದೆ. 


(ಆ) ಇಲ್ಲಿಯವರೆಗೂ 24 ಜನ ರೈತರು ಸಾಗುವಳಿ ಚೀಟಿಯನ್ನು ಪಡೆದಿದ್ದು, ಇನ್ನೂಳಿದ ರೈತರಿಗೆ 
ನೀಡದಿರಲು ಕಾರಣವೇನು. ಯಾವಾಗ ವಿತರಣೆ ಮಾಡಲಾಗುವುದು, ಈ ಬಗ್ಗೆ ಸರ್ಕಾರ 
- ಕೈಗೊಂಡ. ಕ್ರಮಗಳೇನು. 


ಉತ್ತರ: 
ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕು ವ್ಯಾಪ್ತಿಯಲ್ಲಿ ನಮೂನೆ-50 ಮತ್ತು 53 
ರಡಿ. 2003-04ನೇ ಸಾಲಿನಲ್ಲಿ ಬಗರ್‌ ಹುಕ್ಕುಂ ಸಮಿತಿಯಲ್ಲಿ ಒಟ್ಟು 35 ಪ್ರಕರಣಗಳು 
ಅನುಮೋದನೆಗೊಂಡಿದ್ದು, ಈ ಪೈಕಿ 24 ಜನ ರೈತರಿಗೆ ಸಾಗುವಳಿ ಚೀಟಿಯನ್ನು 
ನೀಡಲಾಗಿರುತ್ತದೆ. 


"ಸಾಗುವಳಿ ಚೀಟಿಯನ್ನು ನೀಡಲು ಬಾಕಿ ಇರುವ. ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಾನ್ಯ 
ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ಶ್ರೀ ನಾರಾಯಣರೆಡ್ಡಿ ಮತ್ತು ಇತರೆ ಅರ್ಜಿದಾರರು 
ಆನೇಕಲ್‌ ತಾಲ್ಲೂಕು ಬಗರ್‌ ಹುಕ್ಕುಂ ಸಾಗುವಳಿ ಸಮಿತಿಯಲ್ಲಿ ದಿನಾಂಕ:21.07.2021, 
09.01.2003, 04.09.2003, 03.02.2004, 03.04.2004, 03.01.2003, 28.08.2012, 
10.07.2012 ಮತ್ತು 03.04.1993 ರಲ್ಲಿ ಆಗಿರುವ ತೀರ್ಮಾನದಂತೆ ಸಾಗುವಳಿ ಚೇಟಿ 
ವಿತರಣೆಗಾಗಿ ರಿಟ್‌ ಅರ್ಜಿ ಸಂ:15077/2020ರಂತೆ ಪ್ರಕರಣವನ್ನು ದಾಖಲಿಸಿರುತ್ತಾರೆ. 


ಮೇಲ್ಕಂಡಂತೆ ಬಗರ್‌ ಹುಕ್ಕುಂ ಸಾಗುವಳಿ ಸಮಿತಿ ಸಭೆಯಲ್ಲಿ ಮೇಲಿನ ದಿನಾಂಕದಂತೆ 
ಸಲ್ಲಿಕೆಯಾಗಿರುವ' ನಮೂನೆ-50, ` 53ರಡಿ ಅರ್ಜಿಗಳನ್ನು : ಅನುಮೋದಿಸಿ/ತಿರಸ್ಕರಿಸಿರುವ 
ಪ್ರಕರಣಗಳ ವಿವರ ಈ ಕೆಳಗಿನ ಅನುಬಂಧದಂತೆ ಇರುತ್ತದೆ. 


7 ಆನುಮೋದನೆಗೊಂಡ ತರಸ್ಯತಸೊಂಡೆ ಸಮಿತಿಯಲ್ಲಿ 
'ಅನಧಿಕ್ಕತ | ಪ್ರಕರಣಗಳ ಸಂಖ್ಯೆ | ಮ ಮಂಡಿಸಿ, - 
ಸಾಗುವಳಿ 3 ಸಂಖ್ಯೆ | ಯಾವುದೇ" 
ಕ್ರಸಂ | ಸಕ್ರಮ ಸಮಿತಿ| ' ಕ್ರಮ ತಿರಪ್ಕರಿಸಲು ಕಾರಣ |: 
ಸಭೆಯ 1! ೫%, 1% ಹ |. | ವಹಿಸದೆ. | 
ದಿನಾಂಕ pi [a 4 2 ್ಶ ಥ 4 [ ಇರುವ “ ಈ 
1 Ke Ks ಪ್ರಕರಣಗಳು 
RE ENS N SN ES EN EN 
7 07200 | ವಹಿ | ಇರುವುದಿಲ್ಲ. 
ಇರುವುದಿಲ್ಲ. " 1 ಹಿಡುವಳಿ ಜಮೀನು, 
7— I 730ರ ನನಾರಕದರದು ಸಮತಿ ಸಭೆ ನಡೆದರುವುದಿಲ್ಲ. 7 18 ಕಿ.ಮೀ. ವ್ಯಾಪ್ತಿಗೆ 
4 05.01.2003 | T3 = 687 KN ಒಳಪಡುವುದರಿಂದ 
ASI 8 OS EE ಪುರಸಭೆ 
[3 03.02.2004 |1 8 {1202 ವ್ಯಾಪ್ತಿಯಿಂದ 
ToT | ಸದರ ದನಾಂಕದರದು ಸಮಿ ಸಚಿ ಗ 5 ಕಿ.ಮೀ. 
F] TAN ನರ ನನದಡ ಸಮತ ಸಭೆ ನಡೆದಿರುವುದಿಲ್ಲ. ——| ರಾಷ್ಟ್ರೀಯ 
FETT 7 T= ENE ಉದ್ಯಾನವನ 
i ಎ Ti TTT To {30 ವ್ಯಸ್ತ 
} | l § | ಒನಪಡುವುದರಿಂದ | 


ಮೇಲ್ಕಂಡ ಒಟ್ಟು 1975 ಪ್ರಕರಣಗಳ ಪೈಕಿ ಹಲವು ಪ್ರಕರಣಗಳಲ್ಲಿ ಈ ' ಕೆಳಗಿನಂತೆ ' ಕ್ರಮ 
ವಹಿಸಲಾಗಿದ್ದು ಬಾಕಿ ಉಳಿದಿರುವ ಪ್ರಕರಣಗಳಾಗಿರುತ್ತದೆ. 


Y.87. ಪ್ರಕರಣಗಳಲ್ಲಿ ಅಧಿಕೃತ ಜ್ಞಾಪನ ಆಗಿದ್ದು, ಹಣ ಪಾವತಿಸಿದ್ದು, ಸಾಗುವಳಿ 
ಚೀಟಿಯನ್ನು ವಿತರಿಸಲು ಬಾಕಿ ಇರುತ್ತದೆ. 

Y 64 ಪ್ರಕರಣಗಳಲ್ಲಿ ಅಧಿಕೃತ ಜ್ಞಾಫನ ಆಗಿದ್ದು, ಚಲನ್‌ ಪಾವತಿಸದೆ ಸಾಗುವಳಿ 
ಚೀಟಿಯನ್ನು ' ವಿತರಿಸಲು ಬಾಕಿ ಇರುತ್ತದೆ. " . 
Y35 ಪ್ರಕರಣಗಳಲ್ಲಿ ಅಧಿಕೃತ ಜ್ಞಾಫನ ಆಗಿದ್ದು, ಹಣ ಪಾವತಿಸಲು “ನೋಟಿಸ್‌ 
ನೀಡಲಾಗಿದ್ದು, ಹಣ 'ಪಾವತಿಸಿರುವದಿಲ್ಲ. _ 
"78 ಪ್ರಕರಣಗಳಲ್ಲಿ ಸಮಿತಿಯಿಂದ ಅನುಮೋದನೆಗೊಂಡು, ಹಣ ಪಾವತಿಸಲು 
ನೋಟಿಸ್‌ ನೀಡಲು ಬಾಕಿ ಇರುತ್ತದೆ. | oo 
Y 14 "ಪ್ರಕರಣಗಳಲ್ಲಿ ಅಧಿಕೃತ ಜ್ಞಾಪನ ಆಗಿದ್ದು, ಹಣ ಪಾವತಿಸಿದ್ದು, ಸಾಗುವಳಿ 
ಚೀಟಿಯನ್ನು ಏತರಿಸಿದ್ದು, ಸ “ಾಗುವಳಿ ಚೀಟಿಯ" ವಿತರಣಾ ಪಹಿಯಲ್ಲ ಸಹಿಯಾಗದೆ 

ಬಾಕಿ ಇರುತ್ತದೆ. 

Y 289 ಪ್ರಕರಣಗಳಲ್ಲಿ ಸಮಿತಿಯಿಂದ ಅನುಮೋದನೆಗೊಂಡಿದ್ದು ಅಧಿಕೃತ ಜ್ಞಾಪನ 
ಹೊರಡಿಸಲು ಬಾಕಿ ಇರುತ್ತದೆ. 

Y18 ಪ್ರಕರಣಗಳಲ್ಲಿ ದರಖಾಸ್ತು ಸಮೂನೆ- 1ರಲ್ಲಿ ಮಂಜೂರಾಗಿ ಸಾಗುವಳಿ ಜೀಟಿ ' 
ನೀಡಲು ಬಾಕಿ ಇರುತ್ತದೆ. 

Y 109 ಪ್ರಕರಣಗಳಲ್ಲಿ. ನ್ಯಾಯಾಲಯದ ಅದೇಶದಂತೆ ಸಾಗುವಳಿ ಚೇಟಿ ನೀಡಲು ಬಾಕಿ 
ಇರುತ್ತದೆ. 


Y ಮಾನ್ಯ ಉಚ್ಛ ನ್ಯಾಯಲಯವು ರಿಟ್‌ ಅರ್ಜಿ ಸಂ:15077/2020ರಲ್ಲಿ 
ದಿನಾಂಕ: 16.08. 2021ರಂದು" ಮಾಡಿರುವ ಆದೇಶದಲ್ಲಿ 


“Tahsildar is bound by ‘the resolution of the committee for 
regularization of unauthorized occupation; however it is 
open to seek cancellation of the said grant or regularization 
in terms of rule 108-¢ at the hands of the Asst. 
Commissioner, should there exist the grounds therefore.” 


ಮಾನ್ಯ ಉಚ್ಛ ನ್ಯಾಯಲಯವು ರಿಟ್‌ ಅರ್ಜಿ ಸಂ:15077/2020ರಲ್ಲಿ 
ದಿನಾಂಕ:16.08.2021ರ Gaius ವಿರುದ್ಧ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಲು 
ಸರ್ಕಾರದ ಆದೇಶದ ಸಂ:ಆರ್‌ಡಿ 197 ಎಲ್‌ಜಿಎಕ್ಸ್‌ 2021, ದಿನಾಂಕ: 30. 12. 2021ರಂತೆ 
ಆದೇಶ ಮಾಡಲಾಗಿರುತ್ತದೆ. 


ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ, ಸರ್ಕಾರಿ ವಕೀಲರು ದಿನಾಂಕ:09.02.2022ರಂದು 
ಬರೆದಿರುವ ಪತ್ರದಲ್ಲಿ ಮಾನ್ಯ ಉಚ್ಛ ನ್ಯಾಯಾಲಯವು ದಿನಾಂಕ:16.08.2021ರ ಆದೇಶದಂತೆ 
ಬಗರ್‌ ಹುಕ್ಕುಂ ಸಾಗುವಳಿಯ ನಿರ್ಣಯಗಳನ್ನು ರದ್ದುಪಡಿಸಲು ಕೋರಿ ಕರ್ನಾಟಕ ಭೂ 
ಮಂಜೂರಾತಿ ನಿಯಮಾವಳಿ 1966ರ ನಿಯಮ ೫೪8 ಕೆ ರಡಿ ಉಪವಿಭಾಗಾಧಿಕಾರಿಗಳಲ್ಲಿ 
ದಾಖಲಿಸಲು ಕಾನೂನು ಅಭಿಪ್ರಾಯ ಸಲ್ಲಿಸಿರುತ್ತಾರೆ. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94ಬಿ ರನ್ವಯ ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 18 ಕಿ.ಮೀ. ಅಂತರದಲ್ಲಿರುವ ಭೂಮಿಯನ್ನು 
ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ. 


ರಿಟ್‌ ಅರ್ಜಿ ಸಂಖ್ಯೆ 15077/2021 ರಲ್ಲಿ ಅರ್ಜಿದಾರರು ಮಂಜೂರಾತಿ ಕೋರಿರುವ 
ಎಲ್ಲಾ ಭೂಮಿಯು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 18 ಕಿ.ಮೀ. 
ಅಂತರದಲ್ಲಿದ್ದು, ಈ ಹರಿತದಲ್ಲಿ ಈ ಹಿಂದೆ ವಿವಿಧ ದಿನಾಂಕಗಳಲ್ಲಿ ಸಮಿತಿ ನಿರ್ಣಯದಂತೆ 
ಸಾಗುವಳಿ "ಚೀಟಿ ವಿತರಿಸಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. 


ಆದ್ದರಿಂದ ಮಾನ್ಯ ಉಚ್ಛ ನ್ಯಾಯಲಯವು ರಿಟ್‌ ಅರ್ಜಿ ಸಂ:15077/2020ರಲ್ಲಿ 
ದಿನಾಂಕ:16.08.2021ರ ಆದೇಶದಂತೆ ರಿಟ್‌ ಅರ್ಜಿದಾರರಿಗೆ ಈ ಹಿಂದೆ ಅನಧಿಕೃತ ಸಾಗುವಳಿ 
ಸಕ್ರಮ ಸಮಿತಿಯಲ್ಲಿ ಮಾಡಿರುವ ನಿರ್ಣಯವನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ 
ಕಲಂ 94ಬಿ ರಡಿ ಮಂಜೂರು ಮಾಡಲು ಅವಕಾಶವಿಲ್ಲವೆಂದು ಸದರಿ ನಿರ್ಣಯವನ್ನು 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು [966ರ ನಿಯಮ 108 (ಕ) ರಡಿಯಲ್ಲಿ 
ರದ್ದುಪಡಿಸಲು ಕೋರಿ ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರು ದಿನಾಂಕ:15.02.2022ರಂದು 
ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪವಿಭಾಗ ರವರಿಗೆ ಸಲ್ಲಿಸಲಾಗಿದ್ದು, ಪ್ರಸ್ತುತ 
ಸದರಿಯವರ ನ್ಯಾಯಾಲಯದಲ್ಲಿ ಪ್ರಕರಣವು ಇತ್ಯರ್ಥವಾಗಬೇಕಾಗಿರುತ್ತದೆ. 


ಅದರನ್ನಯ ಉಪವಿಭಾಗಾಧಿಕಾರಿಗಳು. ಬೆಂಗಳೂರು ದಕ್ಷಿಣ ಉಪವಿಭಾಗ ರವರು 
ತಮ್ಮ ನ್ಯಾಯಾಲಯದಲ್ಲಿ ಪ್ರಕರಣ ಸಂ:ಎಲ್‌ಎನ್‌ಡಿ/ಆರ್‌.ಎ(ಎ)/02/21-22 ರಂತೆ 
ಪ್ರಕರಣವನ್ನು ಭಕಿ ಸಂಬಂಧಫಟ್ಟವರಿಗೆ ನೀಸ್‌ ನೀಡಿ, ಪ್ರಕರಣದ್ದ 


ದಿನಾಂಕ: 18. 04. po ಗಂಡರು. 


ಆರ್‌ಡಿ 73 ಸ 2022 Rd 
(ಆರ್‌.ಅಶೋಕ) 
- ಕಂದಾಯ ಸಚಿವರು 


